CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





i ಡಾ 





ಹ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೮, ೨೦೦೫ (ಮಾರ್ಗಶಿರ ೧೭, ಶಕ ವರ್ಷ ೧೯೨೭) | ಸಂಚಿಕೆ ೪೮ 


9 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌: 157:2005-06, ದಿನಾಂಕ:15ನೇ ನವೆಂಬರ್‌, 2005 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ: ಎಸ್‌ಆರ್‌:38: 
2005-06, ದಿನಾಂಕ: 22.05.2005ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು 
ದಿನಾಂಕ: 23.06.2005ರ ಕರ್ನಾಟಕ ರಾಜ್ಯ ಪತ್ರದ ಪುಟ 304 ರಿಂದ 312 ರವರೆಗೆ ಭಾಗ-6ರಲ್ಲಿ ಲಕ್ಕೇನಹಳ್ಳಿ, ದೊಡ್ಡನೆಟಗುಂಟೆ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನ ಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮದ ಬಾಬ್ತು ಜಂಟಿ ಮೋಜಣಿ ಕಾರ್ಯ 
ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಬಾಬ್ತು ಕಲಂ 4(1)ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ 
ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡುಬಂದಿರುವುದರಿಂದ ಕಲಂ 4(1)ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು ರದ್ದುಪಡಿಸಲು 
ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 
































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಲಕ್ಕೇನಹಳ್ಳಿ, ದೊಡ್ಡನೆಟಗುಂಟೆ 
ಕ್ರ. 4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ. ತರಹೆ ಭೂ ಸ್ವಾಧೀನಕ್ಕೊಳಪಡದ 
ಸಂ. | ಕ್ರ.ಸಂ. ಕಡಿಮೆಯಾದ ವಿಸ್ತೀರ್ಣ 
1 2 3 4 5 6 
1. ಲಕ್ಕೇನಹಳ್ಳಿ 

1. 1 ಶ್ರೀಮತಿ ಗೌರಮ್ಮ ರಂಗಸ್ವಾಮಯ್ಯ, ಹುಚ್ಚಣ್ಣ, ಟಿ.ಲಿಂಗಪ್ಪ, 159 ಖುಷ್ಕಿ 0-02 

ಪ್ರಕಾಶಯ್ಯ, ಗಂಗಣ್ಣ, ಟಿ.ಆರ್‌.ಸದಾಶಿವಯ್ಯ, ಜಯಮೃ 

ಸೋಮಣ್ಣ ರಾಜಣ್ಣ, ಚಿಕ್ಕಮ್ಮ ಜಿ. ನಂದೀಶಯ್ಯ. 
2. 3 ಬಿ. ಸಂಗಪ್ರ 160:4 ಖುಷ್ಕಿ 0-03 
3 4 ಈರಯ್ಯ, ಗಂಗಣ್ಣ ಸಣ್ಣಮ್ಮ 172 ಖುಷ್ಠಿ 0-03 
4. 5 ಗೊಲ್ಲರಹಟ್ಟಿ ದೊಡ್ಡಯ್ಯ. 171 ಖುಷ್ಟಿ 0-03 
5 6 ರಂಗಪ್ಪ, ರಾಮಣ್ಣ, ಸಿದ್ದಗಂಗಮ್ಮ ಚಂದ್ರಶೇಖರಯ್ಯ. 235 ಖುಷ್ಕಿ 0-01 
6. 8 ಜಯಮ್ಮ ಎಲ್‌.ಎಸ್‌.ಕೆಂಪನಂಜಯ್ಯ, ಹೆಚ್‌.ಜಯಮ್ಮ 230:3 ಖುಷ್ಕಿ 0-13 
7 9 ಕಪ್ಪಣ್ಣ 233:1 ಖುಷ್ಕಿ 0-00 


























(೯೫೩) 






































































































































೯೫೪ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಡಿಸೆಂಬರ್‌ ೮, ೨೦೦೫ ಭಾಗ - ೬ 
1 2 3 4 6 
8. 10 | ಎಲ್‌.ಸಿ. ಮಹದೇವಯ್ಯ, ಎಲ್‌.ಸಿ. ಪರಮೇಶ್ವರಯ್ಯ. 233:2 0-02 
9. 11 ಎಲ್‌.ಆರ್‌. ಮಹೇಶ್ವರಪ್ಪ. 233:3 0-04 
10. 12 | ಕೆಂಪಮ್ಮ ಬಿನ್‌ ಹನುಮಂತಯ್ಯ. 240:1 0-01 
1], 13 ರಾಜಣ್ಣ. 240:2 0-02 
bE 14 (ರಾಜಣ್ಣ. 240:3 0-04 
13 15 ಎಲ್‌.ಆರ್‌ .ರಂಗರಾಜು, ಎಲ್‌.ಟಿ. ಬಸವರಾಜು, ರಾಜಣ್ಣ | 240:10 0-04 
14. 17 ಎಲ್‌.ವಿ. ಜಯರಾಮಚಂದ್ರ, ಬಸವರಾಜು, ಕದರಯ್ಯ, | 239 0-04 

ಎಲ್‌.ವೆಂಕಟದಾಸಪ್ಪ, ಪದಾವತಮ್ಮ ತಿಮ್ಮರಾಜು. 
13. 18 | ದೊಡ್ಡಮಣ್ಣಮ್ಮ ವೆಂಕಟೇಶ್‌. 111:1 0-021, 
16. 19 ರಾಮಯ್ಯ, ನಾಗಣ್ಣ, ನಾಗನರಸಿಂಹಯ್ಯ. 1113 0-02 
KA 20 | ಹನುಮಂತಯ್ಯ, ವೆಂಕಟರಮಣಯ್ಯ. 111:3 0-02 
18. 21 ನರಸಿಂಹಯ್ಯ, ಆರ್‌. ರಂಗಸ್ವಾಮಿ, ನರಸಿಂಹಮೂರ್ತಿ. 111:4 0-02 
19. 22 | ಗೋವಿಂದಯ್ಯ, ಎಲ್‌.ಆರ್‌.ಸಿದ್ದಲಿಂಗಪ್ಪ. 111:5 0-01 
20. 23 ನರಸಿಂಹಯ್ಯ. 112:3 0-01 
21. 24 | ಎಲ್‌.ಸಿ. ಕುಮಾರಸ್ವಾಮಿ, ಎಲ್‌.ಸಿ. ಪಂಚಾಕ್ಷರಯ್ಯ. 112:4 0-06 
22, 25 ರಂಗಪ್ಪ, ಚಂದ್ರಪ್ಪ, 3ನೇ ಶಿವಲಿಂಗಯ್ಯ, ಕೃಷ್ಣಪ್ಪ 113:1ಸಿ 0-04 
23, 26 ಚಿಕ್ಕರಂಗಯ್ಯ 113:1ಬಿ 0-02 
24. 27 ಚಿಕ್ಕರಂಗಯ್ಯ 113:1ಎ 0-01 
ಜಕ್ಕ 28 ಚಿಕ್ಕರಂಗಯ್ಯ, ಎಲ್‌.ಜಿ. ರಂಗಪ್ಪ. 113:2 0-02 
26. 29 ಹುಚ್ಚಪ್ಪ, ತಿಮ್ಮಯ್ಯ. 113:3 0-03 
21. 30 | ಶಿವಣ್ಣ, ಆನಂದಪ್ಪ, ಚಂದ್ರಯ್ಯ. 115 0-09 
28. 31 ಈರಯ್ಯ, ರಂಗಯ್ಯ, ಚಿಕ್ಕೀರಯ್ಯ, ಕೆಂಪಮ್ಮ ನರಸಿಂಹಯ್ಯ, | 141 0-01 
ರಂಗಮ್ಯ ಎಲ್‌.ಎನ್‌. ರಾಜಮ್ಮ ಚಿಕ್ಕಮ್ಮ 
29, 32 | ಎಲ್‌.ವೈ. ರಂಗನಾಥ್‌ 137 0-01 
30. 33 ಎಂ.ಎಸ್‌. ರಂಗನಾಥ್‌, 2ನೇ ಲಕ್ಷ್ಮಯ್ಯ, 3ನೇ ರಂಗಯ್ಯ, 136 0-01 
4ನೇ ಜಯರಾಮ್‌. 
31. 34 | ವೆಂಕಟಾಚಲಯ್ಯ. 135 0-06 
32. 35 ಲಿಂಗಪ್ಪ. 127:1 0-03 
33. 36 ಆರ್‌.ಸಿದ್ದಲಿಂಗಪ್ಪ, ಎಲ್‌.ಆರ್‌.ಮಹೇಶ್ವರಪ್ಪ, | 127:2 0-05 
ಆರ್‌.ಬಸವರಾಜು 
34. 37 ಎಲ್‌.ಸಿ.ಪರಮೇಶ್ವರಯ್ಯ, ಎಲ್‌.ಸಿ. ತೋಪೇಗೌಡ. 127:3 0-03 
35. 38 ಚಿಕ್ಕಣ್ಣ, ರಂಗಯ್ಯ, ದೊಡ್ಡರಂಗಯ್ಯ. 252 0-03 
36. 39 ರಂಗಯ್ಯ. 253 0-04 
37. 40 | ಅಡವಿರಂಗಯ್ಯ. 254 0-02 
38. 41 ಹುಚ್ಚಮ್ಮ ಪುಟ್ಟರಂಗಯ್ಯ. 255 0-02 
39. 42 | ಸಣ್ಣಹುಚ್ಚಯ್ಯ 126:1 0-01 
40. 43 ಎಲ್‌.ಹೆಚ್‌.ರಂಗಪ್ಪ. 126:2 0-01 
41. 44 | ರಂಗಯ್ಯ. 256 0-04 
42. 45 ಅಡವಿರಂಗಯ್ಯ, ರಂಗಮ್ಮ ಸಣ್ಣಹುಚ್ಚಯ್ಯ, | 257 0-01 
ಎಲ್‌.ಎನ್‌ -ರಾಜಮ್ಮ 
43. 47 ಎಲ್‌.ಸಿ.ಪಂಚಾಕ್ಷರಯ್ಯ, ಎಲ್‌.ಸಿ. ಕುಮಾರಸ್ವಾಮಿ. 123:2ಎ 0-01 
4. 48 ಆರ್‌; ಬಸವರಾಜು, ಆರ್‌.ಸಿದ್ದಲಿಂಗಪ್ಪ, | 123:2ಬಿ 0-04 
ಎಲ್‌.ಆರ್‌ .ಮಹೇಶ್ವರಪ್ಪ. 
45. 49 ಆರ್‌.ಬಸವರಾಜು 122:4ಬಿ 0-01 
46. 50 ಎಲ್‌.ಎಂ. ರಂಗನಾಥ, ಎಂ.ಸಿದ್ದರಾಜು. 122:3 0-01 
47. 52 | ಲಲಿತಮ್ಯ ಎಲ್‌.ಆರ್‌.ವೆಂಕಟರಾಜು, ರಂಗಧಾಮಯ್ಯ. 122:2 0-14 
48. 54 ನಾರಾಯಣಪ್ಪ, ಎಲ್‌.ಹೆಚ್‌.ರಂಗಪು,  ಮೂರ್ತಯ್ಯ, | 259 0-01 
ರಂಗಸ್ವಾಮಯ್ಯ. 
49. 56 ನಾರಾಯಣಪ್ಪ ಬಿನ್‌ ತಿಮ್ಮಯ್ಯ, ಎಲ್‌.ರಂಗಪ್ಪ. 260 0-02 








































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೦೫ ೯೫೫ 
1 2 3 4 5 6 
50. 57 ಬಸವರಾಜು, ರಾಮಣ್ಣ, 121:1 ಖುಷ್ಕಿ 0-01 
51. 58 ನಾರಾಯಣಪ್ಪ, ರಾಮಯ್ಯ. 120 ಖುಷ್ತಿ 0-01 
52. 60 ಎಲ್‌.ಎಸ್‌.ಚನ್ನಪ್ಪ, ಮಹಾಲಿಂಗಯ್ಯ. 118:3ಬಿ ಖುಷ್ಕಿ 0-01 
53. 61 ರಾಜಣ್‌ಂ, ಕೃಷ್ಣಪ್ಪ, ಲಲಿತಮ್ಮ ತಿಮಪ್ಪ, ರಂಗಸ್ವಾಮಿ, 119 ಖುಷ್ಕಿ 0-03 
ಗೋವಿಂದರಾಜು, ಅದಲಗೆರೆ ಶಿಮಕ್ವ. 
54. 62 ಕೃಷ್ಣಪ್ಪ, ಜಯಮ್ಮ ರಂಗಧಾಮಯ್ಯ, ಹುಚ್ಚಮ್ಮ ತಿಮಪ್ಪ, 140 ಖುಷಿ 0-03 
ಕೆಂಪಕ್ಕ, ಸಣ್ಣಮರಿಯಪ್ಪ, ನರಸಮ್ಮ 
ಒಟ್ಟು 3-35 
2. ಗ್ರಾಮ: ದೊಡ್ಡನೆಟಗುಂಟೆ 
55, 63 | ದೊಡ್ಡತಈರಯ್ತ, ಸಣ್ಣಹುಚ್ಛಯ್ಯ. 82:1 ಖುಷ್ಠಿ 0-00'/, 
56. 64 ಎನ್‌.ಎಸ್‌.ವಿದ್ವಾನಂದ. 83:1 ಖುಷ್ಕಿ 0-03 
57. 66 ಎನ್‌.ಸಿ. ಕುಮಾರಸ್ವಾಮಿ, ಪ್ರಮೀಳಮಹದೇವಯ್ಯ. 85:2 ಖುಷ್ಕಿ 0-01 
ಒಟ್ಟು 0-04 
ಜುಮ್ಲಾ 3-39), 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, 
ಪಿ.ಆರ್‌. 540 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ ತುಮಕೂರು 


ರದ್ದಿಯಾತಿ ಅಧಿಸೂಚನೆ 


ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌: 158:2005-06, ದಿನಾಂಕ:15ನೇ ನವೆಂಬರ್‌, 2005 


ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ: ಎಸ್‌ಆರ್‌:37: 


2005-06, ದಿನಾಂಕ: 27.05.2005ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು 
ದಿನಾಂಕ: 23.06.2005ರ ಕರ್ನಾಟಕ ರಾಜ್ಯ ಪತ್ರದ ಪುಟ 313 ರಿಂದ 319 ರವರೆಗೆ ಭಾಗ-6ರಲ್ಲಿ ಹೊನ್ನವಳ್ಳಿ, ಚನ್ನಶೆಟ್ಟಿಹಳ್ಳಿ, ಶಿಂಗೋನಹಳ್ಳಿ, 
ಚಿಕ್ಕನೆಟಗುಂಟೆ, ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನ ಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮದ 
ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಬಾಬ್ತು ಕಲಂ 4(1)ರಂತೆ 
ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡುಬಂದಿರುವುದರಿಂದ ಕಲಂ 4(1)ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 





















































ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಹೊನ್ನವಳ್ಳಿ, ಚನ್ನಶೆಟ್ಟಿಹಳ್ಳಿ, 
ಶಿಂಗೋನಹಳ್ಳಿ, ಚಿಕ್ಕನೆಟಗುಂಟೆ 
ಕ್ರ. 4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ. ತರಹೆ ಭೂ ಸ್ವಾಧೀನಕ್ಕೊಳಪಡದ 
ಸಂ. ಕ್ರ.ಸಂ. ಕಡಿಮೆಯಾದ ವಿಸ್ತೀರ್ಣ 
1 2 3 4 5 6 
1. ಗ್ರಾಮ: ಹೊನ್ನವಳ್ಳಿ 
1. 1 ಸಿದ್ದ, ಹನುಮಂತಯ್ಯ, ತಿಮ್ಮಯ್ಯ, ತಮ್ಮಯ್ಯ, | 38 ಖುಷ್ಕಿ 0-03 
ಉ:ಬೋರಯ್ಯ, ಲಕ್ಷ ಮೃ ಗೌರಮ್ಮ ಲಕ್ಷ ಮೃ ರಂಗಸ್ವಾಮಿ, 
ನಿಂಗಮ್ಮ ಮಂಚಯ್ಯ, ರಂಗಮ್ಮ ಬೋರಲಿಂಗಯ್ಯ, 
ಮಹಾದೇವಯ್ಯ, ಬೈರಪ್ಪ. 
ಲ 1 
ಗ್ರ 3 ಬೈರಯ್ಯ, ಚಿಕ್ಕಣ್ಣ. 36:2 ಖುಷ್ಕಿ 0-0 2 
2 4 ನರಸಮ್ಮ 36:3 ಖುಷ್ಠಿ 0-03 
4. 5 ರಂಗಮ್ಮ 35:2 ಖುಷ್ಕಿ 0-01 
5. 6 ಚಿಕ್ಕಮ್ಮ ಮಾಲಮ್ಮ 33 ಖುಷ್ಮಿ 0-05 
6. 12 | ಗೋವಿಂದಯ್ಯ. ರಂಗಮ್ಮ 37:3 ಖುಷ್ಕಿ 0-0, 
ಲ 1 
7. 13 ರೇವಣ್ಣ ರಾಮಣ್ಣ. 39 ಖುಷ್ಕಿ 0-06 / 
8. 15 ರಾಮಣ್ಣ. 28:3 ಖುಷ್ಮಿ 0-01 
9. 16 ಎಸ್‌.ಎಂ. ಅನಂತಸ್ವಾಮಿ, ಎಸ್‌.ಎಂ. ದೇವಾನಂದ, 29 ಖುಷ್ಕಿ 0-02 
ಮಹಾಲಕ್ಷ ಮೃ 
ಒಟ್ಟು 0-02 

































































































































































೯೫೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೮, ೨೦೦೫ ಭಾಗ - ೬ 
1 ಶ್ರ 3 4 5 6 
2. ಗ್ರಾಮ: ಚನ್ನಶೆಟ್ಟಿಹಳ್ಳಿ 
10. 17 [ಲಕ್ಷಮ್ಮ 122:2 | ಖುಷ್ಕಿ 0-011, 
11. 19 | ಕೆಂಪಮ್ಮ 121:2ಬಿ | ಖುಷ್ಕಿ 0-011, 
12. 20... | ಹೊನ್ನಯ್ಯ 120:4 | ಖುಷ್ಕಿ 0-01 
13. 21 | ಕರಿಯಣ್ಣ. 121:3 ಖುಷ್ಕಿ 0-01, 
14. 22 | ಕಾಳಯ್ಯ. 120:5 | ಖುಷ್ಕಿ 0-07, 
3 23 | ವೀರಮ್ವ ಕೆ.ಟಿ.ರಂಗಪ್ಪ. 120:3 ಖುಷ್ಕಿ 0-011, 
16. 24 | ಹುಚ್ಚಪ್ಪ. 118:8 ಖುಷ್ಕಿ 0-017, 
A 25 | ಬಿ. ಸಂಗಪ್ಪ. 1187 | ಖುಷ್ಕಿ 0-01 
18. 27 | ಶಕುನಯ್ಯ 118:1 ಖುಷ್ಕಿ 0-01 
19. 29 | ದೊಡ್ಡಗಂಗಯ್ಯ, ಅವೀಶಯ್ಯ, ಬಿ. ಗಂಗಾಧರಯ್ಯ, | 117:3 ಖುಷ್ಕಿ 0-01, 
ಎನ್‌.ಜಯಲಕ್ಷಿ, 
20. 29 ಶಿವಯ್ಯ, 1172ರಲ್ಲಿ 41) ಆಗಿದ್ದು, ತದನಂತರ ದುರಸ್ತಾಗಿ | 117:5 ಖುಷ್ಕಿ 0-01), 
117:5 ಆಗಿರುತ್ತದೆ. ಆದುದರಿಂದ. 
2 32 |ಸಿ.ಬಿ. ಪುಟ್ಟಯ್ಯ, ಸಿ.ಬಿ. ಮರಿಬಸವಯ್ಯ, ಶಿವಣ್ಣ, | 99:1 ಖುಷ್ಕಿ 0-011, 
ನಂಜುಂಡಮೂರ್ತಿ, ನಿರಂಜನಮೂರ್ತಿ. 
22. | 35 | ಶಿವಗಂಗಯ್ಯ. 103:3 | ಖುಷ್ಕಿ 0-0% 
33: 37 | ಗಿರಿತಿಮ್ಮಯ್ಯ, ಮೂಡ್ಲಿಗಿರಿಯಪ್ಪ, ತಿಮಪ್ಪ. 11 ಖುಷ್ಕಿ 0-01 
24. 38 ಬಿ.ಕೆ. ರಿಜ್ಜಾವುಲ್ಲಾ ಬಿ.ಕೆ. ಅಲೀವುಲ್ಲಾ, 10 ಖುಷ್ಕಿ 0-02 
ಬಿ.ಕೆ.ಎಜಾಜ್‌ಅಹಮದ್‌, ಬಿ.ಕೆ. ಇಂತಿಯಾಜ್‌ ಅಹಮದ್‌. 
3. ಗ್ರಾಮ: ಶಿಂಗೋನಹಳ್ಳಿ 
25 41 | ಹನುಮಯ್ಯ 49:3 ಖುಷ್ಕಿ 0-02 
26. 43 | ಸಂಜೀವಯ್ಯ, ರಂಗಪ್ಪ. 48 ಖುಷ್ಕಿ 0-011, 
2 44 | ರಾಮಚಂದ್ರ 47:2 ಖುಷ್ಕಿ 0-01, 
28. 45 | ಮಲ್ಲಿಕಾಬೇಗಂ, ಮಹಮದ್‌ ಜಿಯಾವುಲ್ಲಾ ಷರೀಫ್‌. 47:3 ಖುಷ್ಕಿ 0-0% 
29. 46 | ನರಸಿಂಹಯ್ಯ 53 ಖುಷ್ಕಿ 0-01, 
30. 48 | ತೋಪಯ್ಯ, ಮೂಡ್ಲಗಿರಯ್ಯ, ತಿಮ್ಮಯ್ಯ, ತಮ್ಮಯ್ಯ. 55:1 ಖುಷ್ಕಿ 0-07, 
31. 50 | ರಾಮಚಂದ್ರ 46:3 ಖುಷ್ಕಿ 0-0, 
32. 52 | ಇಸ್ಮಾಯಿಲ್‌ ಷರೀಫ್‌, ತಮ್ಮಯ್ಯ, ರಂಗಮ್ಮ ತಮ್ಮೇಗೌಡ. 46:1 ಖುಷ್ಕಿ 0-07, 
ಒಟ್ಟು 0-06, 
4. ಗ್ರಾಮ: ಚಿಕ್ಕನೆಟಗುಮಟೆ 
33. 54 | ಜಿ.ಹೆಚ್‌.ರಾಮಸ್ವಾಮಿ 51:2 ಖುಷ್ಕಿ 0-01 
34. 55. | ದೇವಮ್ಮ ರಾಮಯ್ಯ, ದಾಳಯ್ಯ, ಮುದ್ದರಾಮಯ್ಯ. 503ಎ | ಖುಷ್ಕಿ 0-01 
35. 56 | ಲಕ್ಕಮ್ಮ ಕರಿಕೆಂಪಮ್ಮ ಮಲ್ಲಯ್ಯ, ಪುಟ್ಟಯ್ಯ, ಗೌರಮೃ 50:3ಬಿ | ಖುಷ್ಕಿ 0-0% 
36. 57 | ಲಕ್ಷ ಮೃ ಕರಿಕೆಂಪಮ್ಮ ಮಲ್ಲಯ್ಯ, ಪುಟ್ಟಯ್ಯ, ಗೌರಮ್ಯ 37:1ಬಿ | ಖುಷ್ಕಿ 0-01 
ಒಟ್ಟು 0-031, 
ಜುಮ್ಲಾ: ಖುಷ್ಕಿ 1-07 











ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, 
ಪಿ.ಆರ್‌. 541 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 


ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌: 153:2005-06, ದಿನಾಂಕ:29ನೇ ಅಕ್ಟೋಬರ್‌, 2005 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ:ಎಲ್‌ಎಕ್ಕೂಎಸ್‌ಆರ್‌ 131:2004-05, 
ದಿನಾಂಕ:24.03.2005ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 
07.04.2005ರ ಕರ್ನಾಟಕ ರಾಜ್ಯ ಪತ್ರದ ಪುಟ 186 ರಿಂದ 190 ರವರೆಗೆ ಭಾಗ-6ರಲ್ಲಿ ತೊಗರೀಘಟ್ಟ, ಅರೇಮಾರನಹಳ್ಳಿ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 


ಮಾಡಲಾಗಿದೆ. 





ಭಾಗ - ೬ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಡಿಸೆಂಬರ್‌ ೮, ೨೦೦೫ ೯೫೭ 





















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಡಬ ಗ್ರಾಮ: ತೊಗರೀಘಟ್ಟ, ಅರೇಮಾರನಹಳ್ಳಿ 
ಕ್ರ 4(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಗ್ರಾಮ: ಹೊನ್ನವಳ್ಳಿ 
46:1 ಖುಷ್ಕಿ 0-081, 46:1 ಖುಷ್ಕಿ 0-081 
21 40:1 ಖುಷ್ಕಿ 0-08 40:1 ಖುಷ್ಕಿ 0-12 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 542 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌: 154:2005-06, ದಿನಾಂಕ:29ನೇ ಅಕ್ಟೋಬರ್‌, 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ:ಎಲ್‌ಎಕ್ಕೂಎಸ್‌ಆರ್‌ 130:2004-05 
ದಿನಾಂಕ:24.03.2005ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 
07.04.2005ರ ಕರ್ನಾಟಕ ರಾಜ್ಯ ಪತ್ರದ ಪುಟ 182 ರಿಂದ 184 ರವರೆಗೆ ಭಾಗ-6ರಲ್ಲಿ ಕಾರೇಹಳ್ಳಿ, ನಿಟ್ಟೂರು, ಪದ್ದನಹಳ್ಳಿ, ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ನಿಟ್ಟೂರು, ಕಡಬ ಗ್ರಾಮ: ಕಾರೇಹಳ್ಳಿ, ನಿಟ್ಟೂರು, ಪದ್ದನಹಳ್ಳಿ 

ಕ್ರ. 4(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 

1 2 3 4 5 6 7 

ಗ್ರಾಮ: ನಿಟ್ಟೂರು 
1 58:2 ಖುಷ್ಕಿ 0-04 58:1ಎ ಖುಷ್ಕಿ 1-04 
ಖರಾಬು 0-02 





























ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, 
ಪಿ.ಆರ್‌. 543 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ ತುಮಕೂರು 
ರದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌: 154:2005-06, ದಿನಾಂಕ:29ನೇ ಅಕ್ಟೋಬರ್‌, 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ:ಎಲ್‌ಎಕ್ಯೂಎಸ್‌ಆರ್‌ 130:2004-05 
ದಿನಾಂಕ:24.03.2005ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 
07.04.2005ರ ಕರ್ನಾಟಕ ರಾಜ್ಯ ಪತ್ರದ ಪುಟ 182 ರಿಂದ 184 ರವರೆಗೆ ಭಾಗ-6ರಲ್ಲಿ ಕಾರೇಹಳ್ಳಿ, ನಿಟ್ಟೂರು, ಪದ್ದನಹಳ್ಳಿ, ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನ ಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ 
ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ಟೀರ್ಣಕ್ಕಿಂತ ಕಡಿಮೆ 
ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 41ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು 

ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು, ಕಡಬಾ. ಗ್ರಾಮ: ಕಾರೇಹಳ್ಳಿ, ನಿಟ್ಟೂರು, ಪದ್ದನಹಳ್ಳಿ 
ಕ್ರ.ಸಂ. 4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ವಾಧೀನಕ್ಕೊಳಪಡದ 
ಕ್ರ.ಸಂ. ಕಡಿಮೆಯಾದ ವಿಸ್ತೀರ್ಣ 
1 2 3 4 5 
ಗ್ರಾಮ: ನಿಟ್ಟೂರು 
1. 2 ದೊಂಬರಹಟ್ಟಿ ಬಡಾವಣೆ ಮುತ್ತಮ್ಮ ಚಿಕ್ಕನರಸಿಂಗಯ್ಯ, | 58:1ಎ 0-02 
ಎನ್‌.ಕೆ.ಪ್ರಕಾಶ್‌, ಎನ್‌.ಹೆಚ್‌.ಶಿಗಂಗಾರಾಮ, ಹಾರ್ಷಂಸಾಬ್‌, 
ರಂಗಸ್ವಾಮಯ್ಯ, ಬಸವರಾಜು, ಮೂರ್ತಿ, ನರಸಿಂಹಮೂರ್ತಿ. 
2. 3 ರಾಜಣ್ಣ, ಎನ್‌.ಆರ್‌.ರಾಮಚಂದ್ರಮೂರ್ತಿ, ಆಂದಾನಯ್ಯ, 57 0-06 
ಯಲ್ಲಯ್ಯ, ಸಿದ್ದಲಿಂಗಯ್ಯ, ಬಸವಯ್ಯ, ಬಾಬಾಸಾಬ್‌, 
ನಜೀರ್‌ಸಾಬ್‌, ಚಿಕ್ಕಮ್ಮ ಭೀಮಯ್ಯ, ಪುಟ್ಟಯ್ಯ, ಪುಟ್ಟಲಕ್ಷಮೃ 
ಮೂರ್ತಿ, ರಂಗಸ್ವಾಮಯ್ಯ. 
3. 4 ರಂಗಮ್ಮ ರಂಗಸ್ವಾಮಯ್ಯ, ಆಂಜನಪ್ಪ, ಶಿವನಂಜಯ್ಯ, ಗಿರಿಯಪ್ಪ, 56 0-04 
ಕನ್ನಿಗಯ್ಯ, ಕಾಳಯ್ಯ. 























ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, 
ಪಿ.ಆರ್‌. 544 ತುಮಕೂರು ಜಿಲ್ಲೆ, ತುಮಕೂರು. 


೯೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಆ, ೨೦೦೫ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂಎಸ್‌ಆರ್‌ 1: 02-03, ದಿನಾಂಕ:9ನೇ ಸೆಪ್ಟೆಂಬರ್‌, 2005 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬೆಂಗಳೂರು-ಮೈಸೂರು ರಾಜ್ಯ ಹೆದ್ದಾರಿ ರಸ್ತೆ, ವಿಸ್ತರಣೆಗಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡು ಬಂದಿರುವುದರಿಂದ. 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 42)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3() ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಉಪ 
ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ ಬೆಂಗಳೂರುರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ 
ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (LAQ.SR.3:05-06) 




















ಅನುಸೂಚಿ 
ಜಿಲ್ಲೆ: ಬೆಂಗಳೂರು (ಗ್ರಾ) ತಾಲ್ಲೂಕು: ರಾಮನಗರ ಹೋಬಳಿ: ಬಿಡದಿ, ಕಸಬಾ ಗ್ರಾಮ: ಬಿಡದಿ, ಅರ್ಚಕರಹಳ್ಳಿ 
ಕ್ರ.ಸಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎಗುಂ. ರೂ. ಪೈ. 
1 2 3 4 5 7 8 9 10 11 
1. ಗ್ರಾಮ: ಬಿಡದಿ 
1. ಹೇಮಾವತಿ ಕೋಂ ಬಿ.ವಿ. 21:125 ಖುಷ್ಕಿ ಬೆಲ್ಲಕೆಂಪನ | ಬೆಂ-ಮೈ ರಸ್ತೆ | ಬೆಂ-ಮೈ | ಬೆಂ-ಮೈ ರಸ್ತೆ ಉ. 0-15 - 
ಹೇಮಾವತಿಗೌಡ. ಎನ್‌ಎಕೆ ಹಳ್ಳಿ ಗಡಿ ಸ್ಮೆ ಜಮೀನು 
2. ಹೆಚ್‌.ಎಲ್‌.ಚಂದ್ರಬಿನ್‌ ಹೆಚ್‌.ಎಲ್‌.ಚಂದ್ರು 42:2ಎ ಖುಷ್ಕಿ ಉಳಿಕೆ 42:2ಎ1 ಬೆಂ-ಮೈ ರಸ್ತೆ 42:2ಎ1 0-02 ಹ 
ಸಿ.ಬೋರಯ್ಯ. 2ಬಿ ಎನ್‌ಎಕೆ ಜಮೀನು ಜಮೀನು ಜಮೀನು 


































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಆ, ೨೦೦೫ ೯೫೯ 
1 2 3 4 5 6 7 8 9 10 11 
3. | ಬಿ. ಬಸವರಾಜು ಬಿನ್‌ ಬಸಪ್ಪ, ಸಿ.ಪಿ. | ಬಿ. ಬಸವರಾಜು, 46:1 ಖುಷ್ಕಿ ಉಳಿಕೆ ಬೆಂ-ಮೈ | ಬೆಂ-ಮೈ ರಸ್ತೆ 4613ರ 0-02 - 
ಯೋಗೀಶ್ವರ್‌ ಬಿನ್‌ ಪುಟ್ಟಮಾದೇಗೌಡ ಸಿ.ಪಿ.ಯೋಗೀಶ್ವರ್‌. ಜಮೀನು ಸ್ಮೆ ಜಮೀನು 
ಜಂಟಿ 
4, | ಬಿ.ಎಂ. ಮರಿಯಪ್ಪ ಬಿನ್‌ ದೊಳ್ಳಯ್ಯ, | ಬಿ.ಎಂ. ಮರಿಯಪ್ಪ, 46:3 ಖುಷ್ಕಿ ಉಳಿಕೆ ಬೆಂ-ಮೈ 46:3ರ ಸರ್ಕಾರಿ ಹಳ್ಳ 0-03 - 
ಡಿ.ರಾಜಣ್ಣ ಉ: ಮಾರೇಗೌಡ. ರಾಜಣ್ಣ. ಜಮೀನು ರಸ್ತೆ ಭೂಸ್ವಾ 
ಜಮೀನು 
ಅರ್ಚಕರಹಳ್ಳಿ 
5. | ಎನ್‌.ಹನುಮಯ್ಯ ಬಿನ್‌ ಎನ್‌.ಹನುಮಂತಯ್ಯ, 69 ಖುಷ್ಕಿ ರಸ್ತೆ ರಸ್ತೆ ಉಳಿಕೆ ರಸ್ತೆ 0-021, 6-03 
ವೆಂಕಟನರಸಿಂಹಯ್ಯ ಮತ್ತು ಎನ್‌.ರಾಮಯ್ಯ. ಜಮೀನು 
ಎನ್‌.ರಾಮಯ್ಯ ಬಿನ್‌ 
ವೆಂಕಟನರಸಿಂಹಯ್ಯ. 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 549 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂಇ 27:AQGRಣ: 2004, ದಿನಾಂಕ:29ನೇ ಸೆಪ್ಟೆಂಬರ್‌, 2005 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ, ವೈ.ಜಿ. ಗುಡ್ಡ ಹೊಸಕೆರೆಯ ನಾಲೆಗಾಗಿ ಅಗತ್ಯವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌.ಎಕ್ಕೂ.ಎಸ್‌.ಆರ್‌.4: 02-03, ದಿನಾಂಕ: 04.11.2002ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAQ.SR.7:02-03) 














ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲ್ಲೂಕು: ಮಾಗಡಿ ಹೋಬಳಿ: ಮಾಡಬಾಳ ಗ್ರಾಮ: ಲಕ್ಕಸಂದ್ರ 
ಕ್ರ.ಸಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎಗುಂ. ರೂ. ಪೈ. 
1 2 3 4 5 6 7 8 9 10 11 
1. ನಂಜಮ್ಮ ಕೋಂ ಲೇಟ್‌ ನರಸಿಂಹಯ್ಯ, | ನಂಜಮ್ಮ ಮಾಸ್ತಿಗೌಡ, 19ರ ಪೈಕಿ ಖುಷ್ಕಿ 19 19 25 23 0-10 0-80 
ಮಾಸ್ತಿಗೌಡ ಬಿನ್‌ ಲಿಂಗಮ್ಮ ಕೋಂ ಮಾಸ್ತಿಗೌಡ. 3 
ನಂಜುಂಡಯ್ಯ, ಮಾಸ್ತಿಗೌಡ ಬಿನ್‌ 
ಅಜ್ಜೀಗೌಡ. 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಆ, ೨೦೦೫ ಭಾಗ - ೬ 
























































೯೬೦ 

1 2 3 4 5 6 7 8 9 10 11 

2. ಜೆರಾಬ ಕೋಂ ಹುಸೇನ್‌ಸಾಬ್‌ ಖರಾಬ್‌ 19ರ ಪೈಕಿ ಖುಷ್ಕಿ 19 19 13 11 0-14 1-12 

3 
3. | ಮೇಲಗಿರಯ್ಯ ಬಿನ್‌ ಬೊಮ್ಮಯ್ಯ, ಮೇಲಗಿರಯ್ಯ, ಜಯಲಕ್ಷ್ಮಮ್ಮ | 19ರ ಪೈಕಿ ಖೂಷ್ಠಿ 1 19 18 ಗಡಿ 0-20 1-80 
ಜಯಲಕ್ಷ ಮ್ಮ ಕೋಂ ಮೇಲಗಿರಯ್ಯ. 1-04 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮೋಹನ್‌ ಕೌಜಲಗಿ, 


ಪಿ.ಆರ್‌. 550 ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಪುನರ್‌ ವಸತಿ! ಭೂಮಾಪ/ ಭೂಸ್ವಾಧೀನ) 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 22:ಭೂಸ್ವಾಧೀನ: 2004, ದಿನಾಂಕ:19ನೇ ಸೆಪ್ಟೆಂಬರ್‌, 2005 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ, ಅರ್ಕಾವತಿ ಜಲಾಶಯಕ್ಕೆ ಅಗತ್ಯವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌.ಎಕ್ಕೂ.ಎಸ್‌.ಆರ್‌. 2: 04-05, ದಿನಾಂಕ: 28.04.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 


ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAQ.SR.24:02-03) 





















































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಮುಳ್ಳಹಳ್ಳಿ 
ಕ್ರ.ಸಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ಥಾಧೀನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎಗುಂ. ರೂ. ಪ್ರೆ. 
1 2 3 4 5 6 7 8 9 10 11 
1. ಗುಂಡಪ್ಪ, ಸತ್ಯಮೂರ್ತಿ, ಕೃಷ್ಣಮೂರ್ತಿ, | ಗುಂಡಪ್ಪ, ಸತ್ಯಮೂರ್ತಿ, 101 ಖುಷ್ಕಿ 101 101,103 101 10 0-20 1-10 
ನಾರಾಯಣಸ್ವಾಮಿ, ಅಣ್ಣಸ್ಥಾಮಿ, ಕೃಷ್ಣಮೂರ್ತಿ, 
ನಾಗೇಶ್‌ರಾವ್‌. ನಾರಾಯಣಸ್ವಾಮಿ, 
ಅಣ್ಣಸ್ತಾಮಿ, ನಾಗೇಶರಾವ್‌. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮೋಹನ್‌ ಕೌಜಲಗಿ, 
ಪಿ.ಆರ್‌. 557 ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಪುನರ್‌ ವಸತಿ/ ಭೂಮಾಪ/ ಭೂಸ್ವಾಧೀನ) 


